KA/ BG-GPO/2515/NVPP-47/2006-2008 ಸುವರ್ಣ ಕರ್ನಾಟಕ 2006 





CL 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸೆಂಪುಟ ೧೪೧ ಬೆಂಗಳೂರು, ಗುರುವಾರ, ಫೆಬ್ರವರಿ ೯, ೨೦೦೬ (ಮಾಘ ೨೦, ಶಕ ವರ್ಷ ೧೯೨೨) ಸಂಚಿಕೆ ೬ 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಪಟ್ಟಣ ಪಂಚಾಯಿತಿ ಕಾರ್ಯಾಲಯ, ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆ 
ಸಾರ್ವಜನಿಕ ಪ್ರಕಟಣೆ ಶೃಂ.ಪ.ಪಂ:ಸ3: ಸಿ.ಆರ್‌:262005-06, ದಿನಾಂಕ: 31ನೇ ಡಿಸೆರಿಬರ್‌ 2005 

ಈ ಮೂಲಕ ಸಾರ್ವಜನಿಕರಿಗೆ ಸೈ ಯಪಡಿಸುವುದೇನೆಂದರೆ, ಶೃಂಗೇರಿ ಪಟ್ಟಣ ಪಂಚಾಯಿತಿಗೆ ಸೇರಿದ ಗಾಂಧಿ ಮೈದಾನವನ್ನು 
ಕೆ.ಎಂ.ಆರ್‌.ಪಿ. ಯೋಜನೆಯಡಿ ಅಭಿವೃದ್ಧಿಪಡಿಸಲು ಯೋಜನೆ ಸಿದ್ದಪಡಿಸಲಾಗಿದೆ ಹಾಗೂ ಗಾಂಧಿ ಮೈದಾನಕ್ಕೆ ಹೊಂದಿಕೊಂಡಿರುವ ಖಾತೆ 
ನಂ.38/33ರಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ, ಗಾಂಧಿ ಮೈದಾನದಲ್ಲಿ ಆಟದ ಮೈದಾನದ ಅಭಿವೃದ್ಧಿ ಹೊಂದಿಕೊಂಡಿರುವ ಜಾಗದಲ್ಲಿ ಪ್ರವಾಸಿ 
ವಾಹನ ನಿಲುಗಡೆ ಜಾಗ ಅಭಿವೃದ್ಧಿ ಪ್ರವಾಸಿಗರ ಸ್ನಾನ ಘಟ್ಟದ ಅಭಿವೃದ್ಧಿ ರಸ್ತೆ, ಚರಂಡಿ, ಅಭಿವೃದ್ಧಿಯನ್ನು ಈ ಯೋಜನೆಯಡಿ ಅಭಿವೃದ್ಧಿ 
ಪಡಿಸಲಾಗುವುದು. 

ಈ ಮೇಲ್ಕಂಡ ಯೋಜನೆಯ ಕ್ರಿಯಾಯೋಜನೆ ಮಾಹಿತಿ ಹಾಗೂ ನಕ್ಷೆಯನ್ನು ಸಾರ್ವಜನಿಕ ಮಾಹಿತಿಗಾಗಿ ಕಛೇರಿಯಲ್ಲಿ ಇಡಲಾಗಿದೆ. ಈ 
ವಿಷಯದಲ್ಲಿ ಸಾರ್ವಜನಿಕರು, ಸಂಘ ಸಂಸ್ಥೆಯವರು, ಅಥವಾ ಯಾವುದೇ ಇಲಾಖೆಯವರು ಸಲಹೆ ಸೂಚನೆ ಆಕ್ಷೇಪಣೆಗಳನ್ನು, ಈ ಪ್ರಕಟಣೆ 
ದಿನಾಂಕದಿಂದ 30 ದಿನಗಳ ಒಳಗಾಗಿ ಈ ಕಛೇರಿಗೆ ಸಲ್ಲಿಸತಕ್ಕದ್ದು. ನಂತರ ಬರುವ ಯಾವುದೇ ಸಲಹೆ, ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಪಿ.ಡಿ. 3 ಮುಖಾ ಧಿಕಾರಿ ಪಟ್ಟಣ ಪಂಚಾಯಿತಿ ಶೃಂಗೇರಿ 
ನಗರಸಭಾ ಕಾರ್ಯಾಲಯ, ಚಿತ್ರದುರ್ಗ 
ಸಾರ್ವಜನಿಕ ಪ್ರಕಟಣೆ ಸಂ:ನಸಚಿ:ಕಂದಾಯ:ಎಸ್‌.ಎ.ಎಸ್‌:1:2005-06, ದಿನಾಂಕ: 25ನೇ ಅಕ್ಟೋಬರ್‌ 2005 
ವಿಷಯ: 2005- 06ನೇ ಸಾಲಿಗೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ದರ ಹೆಚ್ಚಿಸಿರುವ ಬಗ್ಗೆ. 
ಉಲ್ಲೇಖ: 1. ನಿರ್ದೇಶಕರು, “ಪೌರಾಡಳಿತ ನಿರ್ದೆಶನಾಲಯ, ಬೆಂಗಳೂರು ಇವರ ಸುತ್ತೋಲೆ ಪತ್ರ ಸಂ:ಪೌನಿ:ಎಸ್‌.ಎ.ಎಸ್‌: 
56:2005-06, ದಿನಾಂಕ:02-09-2005. 
2. ಚಿತ್ರದುರ್ಗ ನಗರಸಭೆಯ ಕೌನ್ಸಿಲ್‌ ನಿರ್ಣಯ ದಿ: 20.10.2005, ವಿಷಯ ಸಂಖ್ಯೆ: 1. 

ಚಿತ್ರದುರ್ಗ ನಗರಸಭೆಯ ಚುನಾಯಿತ ಮಂಡಳಿಯು ದಿನಾಂಕ: 21.10.2002 ರಂದು ಸಮಾವೇಶಗೊಂಡ ವಿಶೇಷ ಸಾಮಾನ್ಯ ಸಭೆಯಲ್ಲಿ 

ವಿಷಯ ಸಂಖ್ಯೆ: 1 ರಲ್ಲಿ ಉಲ್ಲೇಖ (1ರ ಸುತ್ತೋಲೆ ಪತ್ರದ ಆದೇಶದಂತೆ 2005-06ನೇ ಸಾಲಿಗೆ ಈ ಕೆಳಕಂಡಂತೆ ಆಸ್ತಿ ತೆರಿಗೆಯ ದರವನ್ನು 























ಕ್ರ. ಸಂ. ಕಟ್ಟಡಗಳ ವಿವರ 2005-06ಕ್ಕೆ ಹೆಚ್ಚಿಸಿದ ಶೇಕಡವಾರು ತೆರಿಗೆ 
1. | ವಾಣಿಜ್ಯ ಕಟ್ಟಡಗಳು 1.00 
2. | ವಸತಿ ಕಟ್ಟಡಗಳು 0.60 
3. | ನಿವೇಶನ ಈ ಬಗ್ಗೆ ಸ್ಪಷ್ಟ ನಿರ್ದೇಶನ ಇಲ್ಲದೆ ಇರುವುದರಿಂದ ಹಳೇ ದರವನ್ನೇ ಮುಂದುವರೆಸಲಾಗಿದೆ. 








ಕರ್ನಾಟಕ ಮುದ್ರಾಂಕಿತ ಕಾಯ್ದೆ 1957ರ ಕಲಂ 45(ಬಿ) ಅನ್ವಯ ಈ ನಗರಸಭೆಯ ವ್ಯಾಪ್ತಿಗೆ ಬರುವ ಖಾಲಿ ಜಾಗ ಮತ್ತು ಕಟ್ಟಡಗಳ 
ಮಾರುಕಟ್ಟೆ ಬೆಲೆಯ ಶೇಕಡ 50% ಕೈ ಸಮಾನವಾಗಿರುತ್ತದೆ. 

ಕಟ್ಟಡ ಕಟ್ಟಿಸಿರುವ ಅಳತೆ ಮಾತ್ರ ಆಸ್ತಿ ತೆರಿಗೆಗೆ ಒಳಪಡುತ್ತದೆ. 

ಈ ಮೇಲ್ಕಂಡ ಹೆಚ್ಚಿಸಿದ ದರವು ದಿನಾಂಕ: 1.4.2005 ರಿಂದ ಅಂದರೆ 2005-06ನೇ ಸಾಲಿಗೆ ಜಾರಿಗೆ ಕೊಡಲಾಗಿದೆ. ಪ್ರಯುಕ್ತ ಆಸ್ತಿ 
ತೆರಿಗೆದಾರರು ಮೇಲ್ಕಂಡ ದರದಂತೆ ಆಸ್ತಿ ತೆರಿಗೆ ಪಾವತಿ ಮಾಡುವುದರ ಮೂಲಕ ನಗರದ ಅಭಿವೃದ್ಧಿಗೆ ಸಹಕರಿಸಲು ಕೋರಲಾಗಿದೆ. 


ಬಿ. ಕಾಂತರಾಜ್‌ ಜಿ. ಭಾರತಿ ಬಿ.ಎ. ಸ್ವಾಮಿ ಕೆ.ಎಂ.ಎ.ಎಸ್‌. 
ಅಧ್ಯಕ್ಷರು, ನಗರಸಭೆ, ಚಿತ್ರದುರ್ಗ ಉಪಾಧ್ಯಕ್ಷರು, ನಗರಸಭೆ, ಚಿತ್ರದುರ್ಗ ಪೌರಾಯುಕ್ತರು, ನಗರಸಭೆ, ಚಿತ್ರದುರ್ಗ 


ಪಿ.ಡಿ. 4 


(೪೯) 


೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಆರ್‌ (2) ಎಲ್‌ಎಕ್ಕೂ:ಎಸ್‌ಆರ್‌-24/05-06, ದಿನಾಂಕ: 24ನೇ ಜನವರಿ 2006 

ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆ ಎಂದು ಸರ್ಕಾರಕ್ಕೆ 
ಕಂಡುಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894 ರ 1ರ 4ನೇ ಪ್ರಕರಣದ ಉಪ ಬಂಧಗಳ ಮೇರೆಗೆ 
ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2ನೇ ಉಪ 
ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4)ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ ಅಧಿನಿಯಮದ 
5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ: ಕಂಇ 31 ಭೂಸ್ವಾಳ 2002 ದಿ. 4.6.2002) 

ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆರವರ 
ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ 
ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 






































ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು : ಹೊನ್ನಾಳಿ ಹೋಬಳಿ : ಗ್ರಾಮ : ಕೊಡಚಗೊಂಡನಹಳ್ಳಿ 
ಕ್ರ. ಖಾತೆದಾರರ ಹೆಸರು ಸ.ನಂ. ಅನುಭವದಾರರ ತರಹೆ ಚೆಕ್ಕುಬಂದಿ ಭೂಸ್ವಾಧೀನದ ಜಮೀನಿನ ವಿವರ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತರ ದಕ್ಷಿಣ ವಿಸೀರ್ಣ ಆಕಾರ 
ಚ ಎಂ ಉಲ ಮು 

ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1. | ಬಸಪ್ಪ ಬಿನ್‌ ಬಸಪ್ಪ ಗಿರಿಯನ್ನಚಾರ 42/1 ಸ್ವಂತ ಖುಷ್ಕಿ 45/2ಬಿ 42/1 42/1 42/1 0-10 0-25 
2. | ಡಿ. ಹಾಲೇಶಪ್ಪ ಬಿನ್‌ ಚನ್ನಪ್ಪ 42/2ಔ ಸ್ವಂತ ಖುಷ್ಕಿ 45/3 42/1 45/2ಎ 45/2ಬಿ 0-08 0-20 
3. | ಹೆಚ್‌. ಸಿದ್ದಪ್ಪ ಬಿನ್‌ ರಾಮಪ್ಪ ದಾನಿಹಳ್ಳಿ 44/1 ಸ್ವಂತ ಖುಷ್ಕಿ 442, 43 44/1 ಹಳ್ಳ 1-01 1-00 

2 ಎಫ್‌ 
4. | 1. ರಾಮಪ್ಪ 44201 ಸಂತ ಖುಷ್ಕಿ 45 442, 4420, 4420, 0-12 0-29 

2. ಲಕ್ಷ ಣ ಬಿನ್‌ ತಿಮ್ಮಪ್ಪ 2 ಎಫ್‌ 
5 ಬಸಪ್ಪ ಬಿನ್‌ ಶಂಕ್ರಪ್ಪ 44/2 ಸ್ವಂತ ಖುಷ್ಕಿ 4420, 44/1 44/2ಡಿ 4420 0-03 0-08 
6. | ಎನ್‌. ನಾಗರಾಜಪ್ಪ ಬಿನ್‌ ಸಿದ್ದಬಸಪ್ಪ 44/2೯ ಸ್ವಂತ ಖುಷ್ಕಿ 44/20 44/1 44/20 44/2೯ ಹಳ್ಳ 0-12 0-29 
7. | ಸಣ್ಣ ಹನುಮಂತಪ್ಪ ಬಿನ್‌ ಭೀಮಪ್ಪ 45/1 ಸ್ವಂತ ಖುಷ್ಕಿ 45/2 44 45/1 45/2 0-03 0-07 
8. | ಕೆ.ಜಿ. ರಾಮಚಂದ್ರಪ್ಪ ಬಿನ್‌ ಗಿರಿಯಪ್ಪ 45/2 ಸ್ವಂತ ಖುಷ್ಕಿ 46 44, 45/1 45/1, 45/2 ಹಳ್ಳ 0-34 0-77 
45/2 

9. | ಗಂಗಮ್ಮ ಕೋಂ ಬಸಪ್ಪ 39/1 ಸಂತ ಖುಷ್ಕಿ 39/1 ರಸ್ತೆ 38 39/2ಎ 0-09 0-17 


































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ೫೧ 
1 2 3 4 5 6 7 8 9 10 11 
10. | 1. ಎಸ್‌.ಕೆ. ಚಂದ್ರಪ್ಪ ಬಿನ್‌ ಸಿದ್ದಬಸ 3711 ಸ್ವಂತ ಖುಷ್ಕಿ 37/1 3711 36 3712 0-05 0-09 

2. ಎಸ್‌. ನಾಗರಾಜಪ್ಪ ಬಿನ್‌ 
11. | ಡಿ. ಬಸಪ್ಪ ಬಿನ್‌ ರೇವಪ್ಪ 372 ಸ್ವಂತ ಖುಷ್ಕಿ 372 37/2 37/1 38 0-08 0-15 
12. | 1. ಚಂದ್ರಪ್ಪ ಬಿನ್‌ ಶಂಕ್ರಪ್ಪ 
2. ಬಸವರಾಜಪ್ಪ ಬಿನ್‌ ಚನ್ನಪ್ಪ 36 ಸ್ವಂತ ಖುಷ್ಕಿ 36 36 35 3711 0-30 0-56 
3. ಹಾಲಮ್ಮಕೋಂ ಸಣ್ಣಬಸಪ್ಪ 
4. ಬಸಪ್ಪ ಬಿನ್‌ ನಿಂಗಪ್ಪ 
5. ಹಾಲಪ್ಪ ಬಿನ್‌ ಶಂಕ್ರಪ್ಪ 
13. | 1. ಓಂಕಾರಪ್ಪ ಬಿನ್‌ ನಾಗಪ್ಪ 
2. ಬಸಪ್ಪ ಬಿನ್‌ ನಾಗಪ್ಪ 35 ಸ್ತಂತ ಖುಷ್ಕಿ 35 35 34 36 0-21 0-43 
3. ಹಾಲಪ್ಪ ಬಿನ್‌ ನಾಗಪ್ಪ 28 
4. ಶಂಕ್ರಪ್ಪ ಬಿನ್‌ ನಾಗಪ್ಪ 
ಜುಮ್ಲಾ 4-36 
ಜುಮ್ಲಾ 4 ಎಕರೆ 36 ಗುಂಟೆ 
ಪಿ.ಆರ್‌. 32 


ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪ 
ಆದೇಶ ನಂಬರ್‌ ಇ ಕಂಇ/28ಭೂಸ್ವಾಚ/2002 ದಿನಾಂಕ:20. 1೨. 2002ರ ಪ್ರಕಾರ ನೀಡಲಾಗಿದೆ. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ 


1894 ಭೂಸ್ವಾಧೀನ ಕಾಯಿದೆ ಕಲಂ 41) ಮತ್ತು 17 (4) ರ ಅನ್ವಯ ಅಧಿಸೂಚನೆ 


ಸಂಖ್ಯೆ: ಎಲ್‌ಎಕ್ಯೂಸಿಆರ್‌/40/2005- -06, ಔನಾಂಕ:' 23ನೇ 'ಜನವರಿ 2006 
ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣದ ಸಲುವಾಗಿ ನೈರುತ್ಯ ರೈಲ್ವೆ ಇಲಾಖೆಯವರಿಗೆ 
ಬೇಕಾಗಿದೆ ಎಂದು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಕಂಡುಬಂದಿರುತ್ತದೆ. 
1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದೆ 33ನೇ ತಿದ್ದುಪಡಿಯಾದ ಮತ್ತು 1984ನೇ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ)ಗಳಲ್ಲಿ ತಿದ್ದುಪಡಿಯಾದ 1894ನೇ ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಪ್ರಕಾರ ಸದರಿ 
ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ. ಹಾಗೂ ಸದರಿ ಕಾಯ್ದೆಯ 42)ನೆಯ ಪ್ರಕಟಣೆಯಿಂದೆ ವಿಹಿತವಾದೆ ಅಧಿಕಾರವನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು- ಹರಿಹರ ರೈಲ್ವೆ 
ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ” ಯೋಜನೆ, ಹರಪನಹಳ್ಳಿ ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿಕೊಡಲಾಗಿದೆ. 


ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ. 


ಪ್ರಕರಣ (ರಲ್ಲಿ ವಿಧಿವತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5 (ಎ)ರ ಕಟ್ಟುಪಾಡು ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ 


ಭೂಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯುಂಟು ಮಾಡುವುದಾಗಲಿ 
ಅಥವಾ ಅತಿಕ್ರಮಿಸುವುದಾಗಲಿ “ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿ, ಗುತ್ತಿಗೆ ಅಡಮಾನ, ಹಸ್ತಾಂತರ ವಿನಮಯ "ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು 
ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲಾ ದಾವಣಗೆರೆ ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ, ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ 
ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 














ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು : ಹರಿಹರ ಹೋಬಳಿ : ಕಸಬಾ ಗ್ರಾಮ : ಹರ್ಲಾಪುರ 
ಕ್ರ. ಖಾತೆದಾರರ ಹೆಸರು ಖಾತೆದಾರ/ಅನುಭವದಾರರ ಸ.ನಂ. ಜಮೀನಿನ ಸರಹದ್ದುಗಳು (ಸರ್ವೆ ನಂಬರುಗಳು) ಭೂಸ್ವಾಧೀನಕ್ಕೆ ಭೂ 
ಸಂ. ಗೇಣಿದಾರರ ಯಣಭಾರ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬೇಕಾದ ಕಂದಾಯ 
ವ್ಯಕ್ತಿಗಳ ಹೆಸರು ಸ.ನಂ. ಸ.ನಂ. ಸ.ನಂ. ಸ.ನಂ. ಜಮೀನಿನ ರೂ-ಪೈ 
ಅಂದಾಜು 
ವಿಸ್ತೀರ್ಣ 
ಎ-ಗುಂ 
1 2 3 4 5 6 7 8 9 10 11 
1 ಮಾರುತಿ ಬಿನ್‌ ಸಿದ್ದಪ್ಪ ನಿಂಗಾಡಿ ಸಂತ 222 ಖುಷ್ಕಿ ಕೋಡಿಹಳ್ಳಿ ಇದೇ ಇದೇ ನಂಬರಿನ 2223 0-01 0-05 
ಗ್ರಾಮದ ಗಡಿ ನಂಬರಿನ ಉಳಿದ ಭಾಗ 
ಉಳಿದ ಭಾಗ 












































ಇ 


೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೬ 
























































2 3 4 5 6 7 8 9 10 11 
2. | 1) ಭೀರಪ್ಪ ಬಿನ್‌ ಭರ್ಮಪ್ಪ ಬಣಕಾರ (2-21) ಸ್ವಂತ 22/3 ಪೈಕಿ ಖುಷ್ಕಿ ಕೋಡಿಹಳ್ಳಿ ಇದೇ 22/2 ಬಕ್ಕಾಪುರ 0-03 0-16 
2) ಎಂ. ಬಸಪ್ಪ ಗ್ರಾಮದ ಗಡಿ ನಂಬರಿನ ಗ್ರಾಮದ ಗಡಿ 
3) ಎಂ. ವೀರಭದ್ರಪ್ಪ ಉಳಿದ ಭಾಗ 
4) ಎಂ. ಪುಟ್ಟಪ್ಪ ಬಿನ್‌ ಅಡಿವೆಪ್ಪ (3-00 
3. | 1) ನಾಗರಾಜ ಬಿನ್‌ ಗೌಡ್ರು ಭರ್ಮಪ್ಪ (4-11) ಸ್ವಂತ 30/1 ಪೈಕಿ ಖುಷ್ಕಿ ಕೋಡಿಹಳ್ಳಿ ಇದೇ ಬಕ್ಕಾಪುರ 31 0-02 0-03 
2) ಮುನಿಯಪ್ಪ ಬಿನ್‌ ಗೌಡ್ರು ಭರ್ಮಪ್ಪ (3-00) ಗ್ರಾಮದ ಗಡಿ ನಂಬರಿನ ಗ್ರಾಮದ ಗಡಿ 
3) ಜೆಟ್ಟಪ್ಪ ಬಿನ್‌ ಗೌಡ್ರು ಭರ್ಮಪ್ಪ (3-00) ಉಳಿದ ಭಾಗ 
4) ಪುಟ್ಟಪ್ಪ ಬಿನ್‌ ವೀರಭಸಪ್ಪ (2-00) 
5) ನಾಗಬಸಪ್ಪ ಬಿನ್‌ ವೀರಬಸಪ್ಪ (2-00) 
ಒಟ್ಟು 0-06 
ಪಿ.ಆರ್‌. 33 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ 
1894 ಭೂಸ್ವಾಧೀನ ಕಾಯಿದೆ ಕಲಂ 4(1) ಮತ್ತು 17 (4) ರ ಅನ್ವಯ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಕೂಸಿಆರ್‌/39/2005- -06, ದಿನಾಂಕ: 23ನೇ 'ಜನವರಿ 2006 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣದ ಸಲುವಾಗಿ ನೈರುತ್ಯ ರೈಲ್ವೆ ಇಲಾಖೆಯವರಿಗೆ 
ಬೇಕಾಗಿದೆ ಎಂದು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಕಂಡುಬಂದಿರುತ್ತದೆ. 

1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33ನೇ ತಿದ್ದುಪಡಿಯಾದ ಮತ್ತು 1984ನೇ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ)ಗಳಲ್ಲಿ ತಿದ್ದುಪಡಿಯಾದ 1894ನೇ ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಪ್ರಕಾರ ಸದರಿ 
ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ. ಹಾಗೂ ಸದರಿ ಕಾಯ್ದೆಯ 4(2)ನೆಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ 
ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಪನಹಳ್ಳಿ ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿಕೊಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪ ಪ್ರಕರಣ (ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5 (ಎ)ರ ಕಟ್ಟುಪಾಡು ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ 
ಆದೇಶ ನಂಬರ್‌ : ಕಂಇ/28!ಭೂಸ್ವಾಚ/2002 ದಿನಾಂಕ:20.12.2002ರ ಪ್ರಕಾರ ನೀಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯುಂಟು ಮಾಡುವುದಾಗಲಿ 
ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿ, ಗುತ್ತಿಗೆ ಅಡಮಾನ, ಹಸ್ತಾಂತರ ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು 
ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲಾ, ದಾವಣಗೆರೆ ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ, ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ 
ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 














ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು : ಹರಿಹರ ಹೋಬಳಿ : ಕಸಬಾ ಗ್ರಾಮ : ಬಕ್ಕಾಪುರ 
ಕ್ರ. ಖಾತೆದಾರರ ಹೆಸರು ಖಾತೆದಾರ/ಅನುಭವದಾರರ ಸ.ನಂ. | ಜಮೀನಿನ ಸರಹದ್ದುಗಳು (ಸರ್ವೆ ನಂಬರುಗಳು) ಭೂಸ್ವಾಧೀನಕ್ಕೆ ಭೂ 
ಸಂ. ಗೇಣಿದಾರರ ಯಣಭಾರ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬೇಕಾದ ಕಂದಾಯ 
ವ್ಯಕ್ತಿಗಳ ಹೆಸರು ಸ.ನಂ. ಸ.ನಂ. ಸ.ನಂ. ಸ.ನಂ. ಜಮೀನಿನ ರೂ-ಪೈ 
ಅಂದಾಜು 
ವಿಸ್ತೀರ್ಣ 
ಎ-ಗುಂ 
1 2 3 4 5 6 7 8 9 10 11 
1. | 1) ಜಡಿಯಪ್ಪ ಬಿನ್‌ ಕೆಂಚಪ್ಪ (5-01) ಸ್ವಂತ 25 ಪೈಕಿ ಖುಷ್ಕಿ | ಕೋಡಿಹಳ್ಳಿ ಇದೇ ಹರ್ಲಾಪುರ 26 0-09 0-03 
2) ಕೆ. ಜಡಿಯಪ್ಪ ಬಿನ್‌ ಕೆಂಚಪ್ಪ (5-32) ಗ್ರಾಮದ ಗಡಿ ನಂಬರಿನ ಗ್ರಾಮದ ಗಡಿ 
ಉಳಿದ ಭಾಗ 




































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ೫೩ 
2 3 4 6 7 8 9 10 11 
ದ್ಯಾಮವ್ವ ಕೋಂ ಸಣ್ಣ ನಿಂಗಪ್ಪ ಸ್ವಂತ 26/1 ಕೋಡಿಹಳ್ಳಿ ಇದೇ 25 262 0-04 0-24 
ಗ್ರಾಮದ ಗಡಿ | ನಂಬರಿನ 
ಉಳಿದ ಭಾಗ 
1) ಕೃಷ್ಣದೀಕ್ಷಿತ್‌ ಸಂತ 26/2 ಕೋಡಿಹಳ್ಳಿ ಇದೇ 26/1 28 0-07 0-42 
2 ಲಕ್ಷ ಣದೀಕ್ಷಿತ್‌ ಗ್ರಾಮದ ಗಡಿ ನಂಬರಿನ 
3) ರಾಮದೀಕ್ಷಿತ್‌ ಉಳಿದ ಭಾಗ 
1) ಎಸ್‌. ಪ್ರೇಮಾ ತಾಯಿ ಸಂಗಮ್ಮ .ಕೆ ಬೀರಪ್ಪ ಸ್ವಂತ 28/3 ಪೈಕಿ ಕೋಡಿಹಳ್ಳಿ ಇದೇ 26 28/6 0-16 0-80 
2) ಎಸ್‌. ಪ್ರೇಮಾ ತಾಯಿ ಸಂಗಮ್ಮ .ಕೆ ಬೀರಪ್ಪ ಗ್ರಾಮದ ಗಡಿ | ನಂಬರಿನ 
ಉಳಿದ ಭಾಗ 
ಎಸ್‌. ಪ್ರೇಮಾ ತಾಯಿ ಸಂಗಮ್ಮ .ಕೆ ಬೀರಪ್ಪ ಸ್ವಂತ 28/1 ಪೈಕಿ ಕೋಡಿಹಳ್ಳಿ ಇದೇ 28/3 28/1 0-07 0-30 
ಗ್ರಾಮದ ಗಡಿ | ನಂಬರಿನ 
ಉಳಿದ ಭಾಗ 
ಹನುಮಂತಪ್ಪ ಬಿನ್‌ ಯಲ್ಲಪ್ಪ ಸಂತ 28/1 ಪೈಕಿ ಕೋಡಿಹಳ್ಳಿ ಇದೇ 28/6 28/2 0-06 0-25 
ಗ್ರಾಮದ ಗಡಿ | ನಂಬರಿನ 
ಉಳಿದ ಭಾಗ 
1) ಕರಿಬಸಪ್ಪ ಬಿನ್‌ ದೊಡ್ಡ ಹಾಲಪ್ಪ (0-02) ಸ್ವಂತ 28/2 ಪೈಕಿ ಕೋಡಿಹಳ್ಳಿ ಇದೇ 28/1 ಹರ್ಲಾಪುರ 0-09 0-34 
2) ಕೊಟ್ರಪ್ಪ ಬಿನ್‌ ದೊಡ್ಡ ಹಾಲಪ್ಪ (0-20) ಗ್ರಾಮದ ಗಡಿ | ನಂಬರಿನ ಗ್ರಾಮದ ಗಡಿ 
3) ಹನುಮಂತಪ್ಪ ಬಿನ್‌ ಯಲ್ಲಪ್ಪ (2-21) ಉಳಿದ ಭಾಗ 
ಒಟ್ಟು 1-18 









































ಪಿ.ಆರ್‌. 34 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ 
1894 ಭೂಸ್ವಾಧೀನ ಕಾಯಿದೆ ಕಲಂ 4(1) ಮತ್ತು 17 (4) ರ ಅನ್ವಯ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಯೂ/ಸಿಆರ್‌/38/2005-06, ದಿನಾಂಕ: 23ನೇ ಜನವರಿ 2006 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣದ ಸಲುವಾಗಿ ನೈರುತ್ಯ ರೈಲ್ವೆ ಇಲಾಖೆಯವರಿಗೆ 
ಬೇಕಾಗಿದೆ ಎಂದು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಕಂಡುಬಂದಿರುತ್ತದೆ. 

1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33ನೇ ತಿದ್ದುಪಡಿಯಾದ ಮತ್ತು 1984ನೇ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ)ಗಳಲ್ಲಿ ತಿದ್ದುಪಡಿಯಾದ 1894ನೇ ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಪ್ರಕಾರ ಸದರಿ 
ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ. ಹಾಗೂ ಸದರಿ ಕಾಯ್ದೆಯ 4(2)ನೆಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ 
ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಪನಹಳ್ಳಿ ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿಕೊಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪ ಪ್ರಕರಣ (ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5 (ಎ)ರ ಕಟ್ಟುಪಾಡು ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ 
ಆದೇಶ ನಂಬರ್‌ : ಕಂಇ/28!ಭೂಸ್ವಾಚ/2002 ದಿನಾಂಕ:20.12.2002ರ ಪ್ರಕಾರ ನೀಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯುಂಟು ಮಾಡುವುದಾಗಲಿ 
ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿ, ಗುತ್ತಿಗೆ ಅಡಮಾನ, ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ 


೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೬ 





ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲಾ, ದಾವಣಗೆರೆ ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ, ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ 
ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 




















ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು : ಹರಿಹರ ಹೋಬಳಿ : ಕಸಬಾ ಗ್ರಾಮ : ಅಮರಾವತಿ 
ಕ್ರ. ಖಾತೆದಾರರ ಹೆಸರು ಖಾತೆದಾರ/ ಸ.ನಂ. ಜಮೀನಿನ ಸರಹದ್ದುಗಳು (ಸರ್ವೆ ನಂಬರುಗಳು) ಭೂಸ್ವಾಧೀನಕ್ಕೆ ಭೂ 
ಸಂ. ಅನುಭವದಾರರ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬೇಕಾದ ಕಂದಾಯ 
ಗೇಣಿದಾರರ ಖುಣಭಾರ ಸ.ನಂ. ಸ.ನಂ. ಸ.ನಂ. ಸ.ನಂ. ಜಮೀನಿನ ರೂ-ಪೈ 
ವ್ಯಕ್ತಿಗಳ ಹೆಸರು ಅಂದಾಜು 
ವಿಸ್ತೀರ್ಣ 
ಎ-ಗುಂ 
1 2 3 4 5 6 7 8 9 10 11 
1. | ಎಂ.ಬಿ. ಗುರುಸಿದ್ದ ಸ್ವಾಮಿ ಬಿನ್‌ ಬಸಯ್ಯ ಸ್ವಂತ 243 ಎ ಖುಷ್ಕಿ 243ಬಿ ಇದೇ ಹರಿಹರದಿಂದ 25 0-20 1-08 
ನಂಬರಿನ ಅವರಗೊಳ್ಳಕ್ಕೆ 
ಉಳಿದ ದಾರಿ 
ಜಮೀನು 
2. | ಬಿ. ರಾಜಕುಮಾರ ಬಿನ್‌ ಬಿ. ಭರಪ್ಪ ಸ್ವಂತ 243ಬಿ ಖುಷ್ಕಿ ಇದೇ 243ಎ ಹರಿಹರದಿಂದ 25 0-24 1-30 
ನಂಬರಿನ ಅವರಗೊಳ್ಳಕ್ಕೆ 
ಉಳಿದ ದಾರಿ 
ಜಮೀನು 
3. | 1) ನಿಂಗಮ್ಮ ಕೋಂ ಭೀಮಪ್ಪ (2-00) ಸ್ವಂತ 25 ಪೈಕಿ ಖುಷ್ಕಿ ಇದೇ ಇದೇ 24 27 1-17 3-92 
2) ಕರಿಬಸಮ್ಮ ಕೋಂ ಮೈ.ಗಾ. ದೊಡ್ಡಪಕ್ಕೀರಪ್ಪ ನಂಬರಿನ ನಂಬರಿನ 
(3-00) ಉಳಿದ ಉಳಿದ 
3) ಭರಮಪ್ಪ ಬಿನ್‌ ದೊಡ್ಡ ಪಕ್ಕೀರಪ್ಪ (0-30) ಜಮೀನು ಜಮೀನು 
4) ರೇವಣಸಿದ್ದಪ್ಪ ಬಿನ್‌ ಎ.ಡಿ.ಸಿದ್ದಪ್ಪ (2-34) 
5) ಮುದ್ದಪ್ಪ ಬಿನ್‌ ಸಣ್ಣಪಕ್ಕೀರಪ್ಪ ತಳವಾರ (2-34) 
6) ಮಲ್ಲೇಶಪ್ಪ ಬಿನ್‌ ಭೀಮಪ್ಪ ಬಾಳೆಮರದ (2-00 
7) ಹನುಮಂತಪ್ಪ ಬಿನ್‌ ಸಣ್ಣಪಕ್ಕೀರಪ್ಪ ತಾಯಿ 
ಗಂಗಮ್ಮ (0-34) 
8) ಭೀಮಪ್ಪ ಬಿನ್‌ ಭರಪ್ಪ (2-00) 
9) ಗಿರಿಜಮ್ಮ ಕೋಂ ಕೃಷ್ಣಪ್ಪ (2-33) 
10) ಬಿ. ವೆಂಕಪ್ಪ ಬಿನ್‌ ಭೀಮಪ್ಪ (2-33) 
11) ಬಿ. ಸೋಮಶೇಖರಪ್ಪ ಬಿನ್‌ ನಾಗಪ್ಪ (0-34) 
12) ಬಿ. ಸೋಮಶೇಖರಪ್ಪ ಬಿನ್‌ ನಾಗಪ್ಪ (0-06) 









































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ೫೫ 

















1 2 3 4 5 6 7 8 9 10 11 
4. | 1) ವಿರುಪಾಕ್ಷಪ್ಪ ಬಿನ್‌ ರಾಮಪ್ಪ ರಾಮನಗೌಡ್ರು (1-37) ಸ್ವಂತ 2713 ಪೈಕಿ ಖುಷ್ಕಿ ಇದೇ ಇದೇ 25 28 0-21 1-19 
2) ಬಸವರಾಜಪ್ಪ ಬಿನ್‌ ಬಸಪ್ಪ ರಾಮನಗೌಡ್ರು (1-36) ನಂಬರಿನ ನಂಬರಿನ 
3) ಬಸವರಾಜಪ್ಪ ಬಿನ್‌ ಬಸಪ್ಪ ರಾಮನಗೌಡ್ರು ಉಳಿದ ಉಳಿದ 
4) ಸುರೇಶ ಬಿನ್‌ ಬಸಪ್ಪ ರಾಮನಗೌಡ್ರು (1-36) ಜಮೀನು ಜಮೀನು 
5. | ಪಿ. ರಾಮಚಂದ್ರಚಾರ್‌ ಬಿನ್‌ ಕೃಷ್ಣಮೂರ್ತಿ ಸ್ವಂತ 28/2 ಖುಷ್ಕಿ ಇದೇ ಇದೇ 27 29 0-20 1-14 
ನಂಬರಿನ ನಂಬರಿನ 
ಉಳಿದ ಉಳಿದ 
ಜಮೀನು ಜಮೀನು 
6. | 1) ಷಣ್ಮುಖಪ್ಪ ಬಿನ್‌ ಬಸಪ್ಪ (0-11) ಸ್ವಂತ 29/3 ಪೈಕಿ ಖುಷ್ಕಿ 33 ಇದೇ 28 30 0-21 1-05 
2) ಕೆ. ವಿನೋದ ಬಿನ್‌ ನಿಂಗಪ್ಪ (1-33) ನಂಬರಿನ 
3) ಹಾಲಪ್ಪ ಬಿನ್‌ ಶಿವಪ್ಪ ಕರೂರು (0-16) ಉಳಿದ 
4) ಹೊನ್ನಪ್ಪ ಬಿನ್‌ ಮಲ್ಲಪ್ಪ (1-35) ಜಮೀನು 


5) ಮಲ್ಲೇಶಪ್ಪ ಬಿನ್‌ ದತ್ತು ತಂದೆ ಗೌಡಜ್ಜ (1-31) 
6) ಚಂದ್ರಪ್ಪ ಬಿನ್‌ ಬಸಪ್ಪ (0-11) 








7. | 1) ಕೆ. ಶಿವಪುತ್ರಪ್ಪ ಬಿನ್‌ ಹಾಲಪ್ಪ ಕುರುವತ್ತಿ ಸ್ವಂತ 33 ಖುಷ್ಕಿ 34 29 ಇದೇ ನಂಬರಿನ | ಇದೇ ನಂಬರಿನ 2-01 2-24 
2) ಕೆ. ಶಿವಮೂರ್ತಪ್ಪ ಬಿನ್‌ ಹಾಲಪ್ಪ ಕುರುವತ್ತಿ ಉಳಿದ ಉಳಿದ 
ಜಮೀನು ಜಮೀನು 
8. |1) ಕೆ. ಚಂದ್ರಪ್ಪ ಬಿನ್‌ ಹಾಲಪ್ಪ ಕುರುವತ್ತಿ (4-36) ಸ್ವಂತ 34 ಪೈಕಿ ಖುಷ್ಕಿ ಇದೇ 33 ಇದೇ ನಂಬರಿನ 35 2-03 3-10 
2) ಕೆ. ಭೀಮಪ್ಪ ಬಿನ್‌ ಹಾಲಪ್ಪ ಕುರುವತ್ತಿ (3-30) ನಂಬರಿನ ಉಳಿದ 
3) ಕೆ. ಶಿವಪುತ್ರಪ್ಪ ಬಿನ್‌ ಹಾಲಪ್ಪ ಕುರುವತ್ತಿ (0-08) ಉಳಿದ ಜಮೀನು 
4) ಕೆ. ಚನ್ನಪ್ಪ ಬಿನ್‌ ಹಾಲಪ್ಪ ಕುರುವತ್ತಿ (3-06) ಜಮೀನು 


5) ಕೆ.ಹೆಚ್‌. ಯೋಗೇಶ ಬಿನ್‌ ಹಾಲಪ್ಪ ಕುರುವತ್ತಿ (3-30) 
6) ಕೆ. ಚನ್ನಪ್ಪ ಬಿನ್‌ ಹಾಲಪ್ಪ ಕುರುವತ್ತಿ (0-25) 








9. | ) ಬಸಪ್ಪ ಬಿನ್‌ ಮಹದೇವಪ್ಪ ರಾಮನಗೌಡ (3-28) ಸ್ವಂತ 35 ಪೈಕಿ ಖುಷ್ಕಿ ಇದೇ ಇದೇ 34 4] 2-39 1-44 
2 ಶಿವಪ್ಪ ಬಿನ್‌ ಮಹದೇವಪ್ಪ ರಾಮನಗೌಡ (3-29) ನಂಬರಿನ ನಂಬರಿನ 
3) ಮಲ್ಲೇಶಪ್ಪ ಬಿನ್‌ ಮಹದೇವಪ್ಪ ರಾಮನಗೌಡ (3-00) ಉಳಿದ ಉಳಿದ 
4) ಹನುಮಂತಪ್ಪ ತಾಯಿ ಮಲ್ಲಮ್ಮ ಜಮೀನು ಜಮೀನು 
5) ನಾಗರಾಜ ತಾಯಿ ಮಲ್ಲಮ್ಮ (6-00) 
10. | 1) ಶಿದ್ದಪ್ಪ ಬಿನ್‌ ಮಲ್ಲಪ್ಪ ಬಡಗಿ (2-26) ಸ್ವಂತ 4112 ಪೈಕಿ ಖುಷ್ಕಿ ಇದೇ ಇದೇ 35 41/1 0-18 0-40 
2) ಮಲ್ಲಮ್ಮ ಕೋಂ ಮುರಿಗೆಪ್ಪ ಬಾತಿ (2-30) ಅಮರಾವತಿ ನಂಬರಿನ ನಂಬರಿನ 
ಉಳಿದ ಉಳಿದ 



































ಜಮೀನು ಜಮೀನು 








೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೬ 











1 2 3 4 5 6 7 8 9 10 11 
11. | 1) ಜೆಟ್ಟಪ್ಪ ಬಿನ್‌ ಮಲ್ಲೇಶಪ್ಪ (0-12) ಸ್ವಂತ 41 ಪೈಕಿ ಖುಷ್ಕಿ ದೊಗ್ಗಳ್ಳಿ ಇದೇ 41/2 ದೊಗ್ಗಳ್ಳಿ 0-23 1-15 
2) ಚಂದ್ರಪ್ಪ ಬಿನ್‌ ಮಲ್ಲೇಶಪ್ಪ ಹಿರೆಬಿದರಿ ಗ್ರಾಮದ ಗಡಿ | ನಂಬರಿನ ಗ್ರಾಮದ ಗಡಿ 
3) ಮಂಜಪ್ಪ ಬಿನ್‌ ಮಲ್ಲೇಶಪ್ಪ ಹಿರೆಬಿದರಿ ಉಳಿದ 
4) ಕರಿಬಸಪ್ಪ ಬಿನ್‌ ಮಲ್ಲೇಶಪ್ಪ ಹಿರೆಬಿದರಿ ಜಮೀನು 


5) ಜೆಟ್ಟಪ್ಪ ಬಿನ್‌ ಮಲ್ಲೇಶಪ್ಪ ಹಿರೆಬಿದರಿ (2-32) 
6) ರೇವಣಸಿದ್ದಪ್ಪ ಬಿನ್‌ ಸಿದ್ದಪ್ಪ ಹಿರೆಬಿದರಿ (2-32) 

7) ಸಿದ್ದಪ್ಪ ಬಿನ್‌ ಮರುಳಪ್ಪ ಹಿರೆಬಿದರಿ (2-31) 

8) ಜಯದೇವಪ್ಪ ಬಿನ್‌ ರೇವಣಪ್ಪ ಹಿರೆಬಿದರಿ (2-34) 






































ಒಟ್ಟು 12-07 





ಪಿ.ಆರ್‌. 35 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ 
1894 ಭೂಸ್ವಾಧೀನ ಕಾಯಿದೆ ಕಲಂ 4(1) ಮತ್ತು 17 (4) ರ ಅನ್ವಯ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಯೂ/ಸಿಆರ್‌/37/2005-06, ದಿನಾಂಕ: 23ನೇ ಜನವರಿ 2006 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣದ ಸಲುವಾಗಿ ನೈರುತ್ಯ ರೈಲ್ವೆ ಇಲಾಖೆಯವರಿಗೆ 
ಬೇಕಾಗಿದೆ ಎಂದು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಕಂಡುಬಂದಿರುತ್ತದೆ. 

1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33ನೇ ತಿದ್ದುಪಡಿಯಾದ ಮತ್ತು 1984ನೇ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ)ಗಳಲ್ಲಿ ತಿದ್ದುಪಡಿಯಾದ 1894ನೇ ಭೂಸ್ವಾಧೀನಕಾಯ್ದೆ ಕಲಂ 4(1)ರ ಪ್ರಕಾರ ಸದರಿ 
ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ. ಹಾಗೂ ಸದರಿ ಕಾಯ್ದೆಯ 42)ನೆಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ 
ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಪನಹಳ್ಳಿ ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿಕೊಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪ ಪ್ರಕರಣ (60ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5 (ಎ)ರ ಕಟ್ಟುಪಾಡು ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ 
ಆದೇಶ ನಂಬರ್‌ : ಕಂಇ/28!ಭೂಸ್ವಾಚ/2002 ದಿನಾಂಕ:20.12.2002ರ ಪ್ರಕಾರ ನೀಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯುಂಟು ಮಾಡುವುದಾಗಲಿ 
ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿ, ಗುತ್ತಿಗೆ ಅಡಮಾನ, ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ 
ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲಾ, ದಾವಣಗೆರೆ ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ, ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ 
ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 



































| ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ೫೭ 
ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು : ದಾವಣಗೆರೆ ಹೋಬಳಿ : ಕಸಬಾ ಗ್ರಾಮ : ಕೋಡಿಹಳ್ಳಿ 
ಕ್ರ. ಖಾತೆದಾರರ ಹೆಸರು ಖಾತೆದಾರ/ ಸ.ನಂ ಜಮೀನಿನ ಸರಹದ್ದುಗಳು (ಸರ್ವೆ ನಂಬರುಗಳು) ಭೂಸ್ವಾಧೀನಕ್ಕೆ ಭೂ 
ಸಂ. ಅನುಭವದಾರರ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬೇಕಾದ ಕಂದಾಯ 
ಗೇಣಿದಾರರ ಸ.ನಂ. ಸ.ನಂ. ಸ.ನಂ. ಸ.ನಂ. ಜಮೀನಿನ ರೂ-ಪೈ 
ಯಣಭಾರ ವ್ಯಕ್ತಿಗಳ ಅಂದಾಜು 
ಹೆಸರು ವಿಸ್ತೀರ್ಣ 
ಎ-ಗುಂ 
1 2 3 4 5 6 7 8 9 10 11 
1. | 1) ಎಸ್‌. ಹುತ್ತೇಶಕುಮಾರ ಬಿನ್‌ ಲೇಟ್‌ ಸಿರಿಗೇರಿ ಸಂತ 35/1 ಖುಷ್ಕಿ ಇದೇ ಸರ್ವೆ ಇದೇ ಸರ್ವೆ 40 ಅಮರಾವತಿ 1-05 2-53 
ಹನುಮಂತಪ್ಪ ನಂಬರಿನ ನಂಬರಿನ ಗ್ರಾಮದ ಗಡಿ 
2) ಎಸ್‌.ವಿ. ಉಮಾಕಾಂತ ಬಿನ್‌ ಲೇಟ್‌ ಸಿರಿಗೇರಿ ಉಳಿದ ಉಳಿದ 
ಹನುಮಂತಪ್ಪ (2-06) ಜಮೀನು ಜಮೀನು 
3) ಮಲ್ಲೇಶಪ್ಪ ಬಿನ್‌ ಸಿರಿಗೆರಿ ವೀರಪ್ಪ (2-06) 
2. | 1) ಸಣ್ಣಹನುಮಂತಪ್ಪ ದ.ತಂ.ಮಲ್ಲಪ್ಪ (13-17) ಸಂತ 40 ಪೈಕಿ ಖುಷ್ಕಿ ಇದೇ ಸರ್ವೆ ಇದೇ ಸರ್ವೆ 41 35 0-24 1-20 
2) ಟಿ. ನಿಂಗಮ್ಮ ತಂದೆ ಭೀಮಪ್ಪ (5-00) ನಂಬರಿನ ನಂಬರಿನ 
3) ಬಸವರಾಜಪ್ಪ ಮೈ.ಗಾ.ಮಿನಾಕ್ಷಮ್ಮ ಉಳಿದ ಉಳಿದ 
ಜಮೀನು ಜಮೀನು 
3. | ಮಲ್ಲಪ್ಪ ದತ್ತು ತಂದೆ ಬೆಟ್ಟಪ್ಪ, ಅಮರಾವತಿ ಸ್ವಂತ 41 ಖುಷ್ಕಿ ಇದೇ ಸರ್ವೆ | ಇದೇ ಸರ್ವೆ 42 40 0-16 0-83 
ನಂಬರಿನ ನಂಬರಿನ 
ಉಳಿದ ಉಳಿದ 
ಜಮೀನು ಜಮೀನು 
4. | 1) ಬಿ. ಭರ್ಮಪ್ಪ ಬಿನ್‌ ಚನ್ನಬಸಪ್ಪ, ಅಮರಾವತಿ (5-03) ಸಂತ 42 ಪೈಕಿ ಖುಷ್ಕಿ ಇದೇ ಸರ್ವೆ ಇದೇ ಸರ್ವೆ 43 41 0-22 1-09 
2) ಹನುಮಂತಪ್ಪ ಬಿನ್‌ ಪಕ್ಕೀರಪ್ಪ ಹೆಂಡತಿ ನಾಗವ್ವ (5-03) ನಂಬರಿನ ನಂಬರಿನ 
3) ಬಿ. ರೇವಣಸಿದ್ದಪ್ಪ ಬಿನ್‌ ಗುರುಸಿದ್ದಪ್ಪ (5-03) ಉಳಿದ ಉಳಿದ 
ಜಮೀನು ಜಮೀನು 
5. | ಮಲ್ಲಪ್ಪ ಬಿನ್‌ ಈರಪ್ಪ, ಅಮರಾವತಿ ಸಂತ 43 ಖುಷ್ಕಿ ಇದೇ ಸರ್ವೆ ಇದೇ ಸರ್ವೆ 45 42 0-28 1-53 
ನಂಬರಿನ ನಂಬರಿನ 
ಉಳಿದ ಉಳಿದ 
ಜಮೀನು ಜಮೀನು 
6. | 1) ಬಿ. ಮಲ್ಲೇಶಪ್ಪ ಬಿನ್‌ ಮಹೇಶ್ವರಪ್ಪ (1-33) ಸಂತ 45 ಪೈಕಿ ಖುಷ್ಕಿ ಇದೇ ಸರ್ವೆ ಇದೇ ಸರ್ವೆ 46 43 0-36 1-49 
2) ವೀರಪ್ಪ ಬಿನ್‌ ಮುದಿಯಪ್ಪ (1-34) ನಂಬರಿನ ನಂಬರಿನ 
3) ವೀರಪ್ಪ ಬಿನ್‌ ಮುದಿಯಪ್ಪ (1-34) ಉಳಿದ ಉಳಿದ 
ಜಮೀನು ಜಮೀನು 




































































೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೬ 
1 2 3 4 6 7 8 9 10 11 
7. | 1 ಸುಲೋಚನಮ್ಮ ಬಿನ್‌ ಲೇಟ್‌ ಹಾಲಪ್ಪ ಸ್ಪಂತ 46 ಪೈಕಿ ಇದೇ ಸರ್ವೆ ಇದೇ ಸರ್ವೆ 48 45 0-16 0-48 

ಬಾಳೆಮಠದ (1-30) ನಂಬರಿನ ನಂಬರಿನ 
2) ಬಸವಲಿಂಗಪ್ಪ ಬಿನ್‌ ಮಹದೇವಪ್ಪ (1-29) ಉಳಿದ ಉಳಿದ 
3) ಬಿ. ಮುರಿಗೆಪ್ಪ ಬಿನ್‌ ಬಸಪ್ಪ (1-29) ಜಮೀನು ಜಮೀನು 
8. | 1 ದೊಡ್ಡನಿಂಗಪ್ಪ ಬಿನ್‌ ಮಲ್ಲಪ್ಪ ಸಂತ 48/2 ಪೈಕಿ ಇದೇ ಸರ್ವೆ ಇದೇ ಸರ್ವೆ 49 46 0-23 1-38 
2 ನಾಗಮ್ಮ ಕೋಂ ದೊಡ್ಡಚೌಡಪ್ಪ ನಂಬರಿನ ನಂಬರಿನ 
3) ಪರಸಪ್ಪ ಬಿನ್‌ ಬಸಪ್ಪ ಉಳಿದ ಉಳಿದ 
4) ಜಯಪ್ಪ ಬಿನ್‌ ಬಸಪ್ಪ ಜಮೀನು ಜಮೀನು 
5) ರಾಜಪ್ಪ ಬಿನ್‌ ಬಸಪ್ಪ 
6) ಚಂದ್ರಪ್ಪ ಬಿನ್‌ ಬಸಪ್ಪ (2-15) 
7) ಮಲ್ಲಪ್ಪ ದತ್ತು ತಂದೆ ಗೌಡಪ್ಪ (3-29) 
9. | 1) ಅಮೀರ್‌ಸಾಬ್‌ ಸಂತ 40/1 ಪೈಕಿ ಇದೇ ಸರ್ವೆ 491 51 40/2 0-14 0-79 
2) ಇಮಾಂಸಾಬ್‌ ನಂಬರಿನ 
3) ಅಮೀದ್‌ಸಾಬ್‌ ಉಳಿದ 
4) ನಸೀರ್‌ ಜಮೀನು 
5) ಜೈನಾಬಿ 
10. | ಹೆಚ್‌. ಸಿದ್ದಪ್ಪ ಬಿನ್‌ ಉಜ್ಜಪ್ಪ ಸಂತ 40/2 ಇದೇ ಸರ್ವೆ ಇದೇ ಸರ್ವೆ 49/1ಎ ಮತ್ತು 40/3 0-06 0-34 
ನಂಬರಿನ ನಂಬರಿನ 1ಬಿ 
ಉಳಿದ ಉಳಿದ 
ಜಮೀನು ಜಮೀನು 
11. | 1) ಹೊನ್ನಪ್ಪ ಬಿನ್‌ ಕರೂರು ಮಲ್ಲಪ್ಪ (3-06) ಸ್ವಂತ 49/3 ಪೈಕಿ ಇದೇ ಸರ್ವೆ | ಇದೇ ಸರ್ವೆ 49/2 48 0-07 0-39 
2) ಶಿವಮೂರ್ತಿ ಬಿನ್‌ ಕರೂರು ಮಲ್ಲಪ್ಪ (3-07) ನಂಬರಿನ ನಂಬರಿನ 
ಉಳಿದ ಉಳಿದ 
ಜಮೀನು ಜಮೀನು 
12. | ಹೆಚ್‌.ಕೆ. ಬಸಪ್ಪ ಬಿನ್‌ ಲೇಟ್‌ ನಿಂಗಪ್ಪ, ಹರಿಹರ ಸಂತ 51 ಪೈಕಿ ಇದೇ ಸರ್ವೆ ಇದೇ ಸರ್ವೆ 51/2 49 0-15 1-25 
ನಂಬರಿನ ನಂಬರಿನ 
ಉಳಿದ ಉಳಿದ 
ಜಮೀನು ಜಮೀನು 
13. | ಹೆಚ್‌.ಕೆ. ಬಸಪ್ಪ ಬಿನ್‌ ಲೇಟ್‌ ನಿಂಗಪ್ಪ, ಹರಿಹರ ಸಂತ 51 ಪೈಕಿ ಇದೇ ಸರ್ವೆ ಇದೇ ಸರ್ವೆ 51/1 51/3 0-16 1-26 
ನಂಬರಿನ ನಂಬರಿನ 
ಉಳಿದ ಉಳಿದ 
ಜಮೀನು ಜಮೀನು 

































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ೫೯ 
1 2 3 4 6 7 8 9 10 11 
14. | ಹೆಚ್‌.ಕೆ. ಬಸಪ್ಪ ಬಿನ್‌ ಲೇಟ್‌ ನಿಂಗಪ್ಪ, ಹರಿಹರ ಸಂತ 51 ಪೈಕಿ ಇದೇ ಸರ್ವೆ ಇದೇ ಸರ್ವೆ ನಂಬರಿನ 52 51/2 0-15 1-25 

ನಂಬರಿನ ಉಳಿದ ಜಮೀನು 
ಉಳಿದ 
ಜಮೀನು 
15. | 1) ಬಸವನಗೌಡ ಬಿನ್‌ ತೋಟನಗೌಡ (5-00) ಸ್ವಂತ 52 ಪೈಕಿ ಇದೇ ಸರ್ವೆ ಇದೇ ಸರ್ವೆ ನಂಬರಿನ 53 51 0-31 1-63 
2) ಬ್ರಹಪ್ಪ ಬಿನ್‌ ತೋಟನಗೌಡ (5-00) ನಂಬರಿನ ಉಳಿದ ಜಮೀನು ಮತ್ತು 
3) ಮಂಜುನಾಥ ಬಿನ್‌ ತೋಟನಗೌಡ (4-00) ಉಳಿದ | ಹರ್ಲಾಪುರ ಗ್ರಾಮದ ಗಡಿ 
4) ನಾಗರಾಜಪ್ಪ ಬಿನ್‌ ಬಸಪ್ಪ (2-00) ಜಮೀನು 
5) ರೇವಣಪ್ಪ ಬಿನ್‌ ಬಸಪ್ಪ (2-00) 
6) ಜಿ.ವಿ. ಆಕಾಶ್‌ ಮೈ.ಗಾ. ತಾಯಿ ಗೀತಮ್ಮ (1-20) 
7) ರುದ್ರಪ್ಪ ಬಿನ್‌ ಬಸಪ್ಪ (1-20 
16. | 1) ಬಿ. ನಾಗೇಂದ್ರಪ್ಪ ಬಿನ್‌ ವೀರಪ್ಪ, ಕಕ್ಕರಗೋಳ (4-26) ಸ್ವಂತ 53 ಪೈಕಿ ಇದೇ ಸರ್ವೆ | ಬಕ್ಕಾಪುರ ಗ್ರಾಮದ ಗಡಿ 55 52 0-08 0-79 
2) ಹೆಚ್‌.ಕೆ. ಕೆಂಚಪ್ಪ ಬಿನ್‌ ಮುರಿಗೆಪ್ಪ (0-16) ನಂಬರಿನ 
3) ಹೆಚ್‌.ಕೆ. ಉಮೇಶ ಮೈ.ಗಾ. ತಾಯಿ ಅನುಸೂಯಮ್ಮ (2-05) ಉಳಿದ 
4) ಹೆಚ್‌.ಕೆ. ಜಗದೀಶ ಮೈ.ಗಾ. ತಾಯಿ ಅನುಸೂಯಮ್ಮ (2-05) ಜಮೀನು 
17. | 1) ಸಿದ್ದಪ್ಪ ಬಿನ್‌ ಗೋವಿಂದಪ್ಪ ಸಂತ 55 ಇದೇ ಸರ್ವೆ ಬಕ್ಕಾಪುರ ಗ್ರಾಮದ ಗಡಿ 56 53 0-04 0-20 
2 ಮಲ್ಲೇಶಪ್ಪ ಬಿನ್‌ ಗೋವಿಂದಪ್ಪ ಗಿರಿಯಪ್ಪರ ನಂಬರಿನ 
ಉಳಿದ 
ಜಮೀನು 
18. | ಗಂಗವ್ವ ಹರಿಹರ ಬಿನ್‌ ಮುದಿಯಪ್ಪ ಸಂತ 56 ಇದೇ ಸರ್ವೆ ಬಕ್ಕಾಪುರ ಗ್ರಾಮದ ಗಡಿ 58 55 0-11 0-45 
ನಂಬರಿನ ಮತ್ತು ಹರ್ಲಾಪುರದ ಗಡಿ 
ಉಳಿದ 
ಜಮೀನು 
19. | 1) ಹನುಮಂತಪ್ಪ ತಾಯಿ ಗಂಗಮ್ಮ ಸಂತ 58 ಪೈಕಿ ಇದೇ ಸರ್ವೆ | ಹರ್ಲಾಪುರ ಗ್ರಾಮದ ಗಡಿ 59 56 0-21 1-10 
2 ಕಮಲಮ್ಮ ತಾಯಿ ಗಂಗಮ್ಮ ನಂಬರಿನ 
3) ಯಲ್ಲಮ್ಮತಾಯಿ ಗಂಗಮ್ಮ (3-33) ಉಳಿದ 
4) ಬಿ.ಆರ್‌. ಉದಯಕುಮಾರ್‌ ಬಿನ್‌ ಬನ್ನಿಕಟ್ಟೆ ರಾಮಪ್ಪ (4-02) ಜಮೀನು 








5) ರೇವಣಸಿದ್ದಪ್ಪ ಬಿನ್‌ ದೊಡ್ಡಮನೆ ಪರಸಪ್ಪ (3-33) 






























































೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೬ 
1 2 3 4 5 6 7 8 9 10 11 
20. | 1) ಬಿ.ಆರ್‌. ಉದಯಕಮಾರ್‌ ಬಿನ್‌ ಬಿ. ರಾಮಪ್ಪ ಸ್ವಂತ 59 ಪೈಕಿ ಖುಷ್ಕಿ ಇದೇ ಸರ್ವೆ ಇದೇ ಸರ್ವೆ 60 58 0-29 0-97 

2) ಶ್ರೀಮತಿ ಸೌಭಾಗ್ಯ ಕೋಂ ಉದಯಕುಮಾರ್‌ (3-00) ನಂಬರಿನ ಉಳಿದ ನಂಬರಿನ ಉಳಿದ 
3) ರಾಮಚಂದ್ರ ಪವಾರ್‌ (4-37 ಜಮೀನು ಜಮೀನು 
21. | ನೋಟದ ನಿಂಗಪ್ಪ ಬಿನ್‌ ದ್ಯಾಮಪ್ಪ ಹರಿಹರದ ಸ್ವಂತ 60 ಖುಷ್ಕಿ ಇದೇ ಸರ್ವೆ ಇದೇ ಸರ್ವೆ 61 59 0-27 1-58 
ನಂಬರಿನ ಉಳಿದ | ನಂಬರಿನ ಉಳಿದ 
ಜಮೀನು ಜಮೀನು 
22. | 1) ಕೌಸ್ಯಂಬಾಯಿ ಕೋಂ ಲೇಟ್‌ ಕೆ.ಪಿ. ತೇಲ್ಕರ್‌ ಸ್ವಂತ 61/3 ಪೈಕಿ ಖುಷ್ಕಿ ಇದೇ ಸರ್ವೆ ಇದೇ ಸರ್ವೆ 61/2 60 0-25 1-46 
2) ದಯಾನಂದ ಬಿನ್‌ ಲೇಟ್‌ ಕೆ.ಪಿ. ತೇಲ್ಕರ್‌ ನಂಬರಿನ ಉಳಿದ ನಂಬರಿನ ಉಳಿದ 
3) ವೆಂಕಟೇಶ್‌ ಬಿನ್‌ ಲೇಟ್‌ ಕೆ.ಪಿ. ತೇಲ್ಕರ್‌ ಜಮೀನು ಜಮೀನು 
4) ಗಣೇಶ್‌ ಬಿನ್‌ ಲೇಟ್‌ ಕೆ.ಪಿ. ತೇಲ್ಕರ್‌ 
5) ದಿನೇಶ್‌ ಬಿನ್‌ ಲೇಟ್‌ ಕೆ.ಪಿ. ತೇಲ್ಕರ್‌ 
6) ಹೆಚ್‌. ಲಕ್ಷ್ಮಣ ಬಿನ್‌ ಹರಿಯಪ್ಪ 
7) ಹೆಚ್‌. ಮರಿದೇವಪ್ಪ ಬಿನ್‌ ದ್ಯಾಮಪ್ಪ 
23. | 1) ಬಿ.ಆರ್‌. ಬಸವರಾಜಪ್ಪ ಬಿನ್‌ ಮೈ.ಗಾ. ತಾಯಿ ಶಾಂತಮ್ಮ (3-35) ಸ್ವಂತ 61/ ಪೈಕಿ ಖುಷ್ಕಿ ಇದೇ ಸರ್ವೆ ಇದೇ ಸರ್ವೆ 61/1 61/3 0-13 0-91 
2) ಹೆಚ್‌.ಬಿ. ರುದ್ರಮುನಿ ಬಿನ್‌ ಹೆಚ್‌. ರೇವಣಪ್ಪ (3-35) ನಂಬರಿನ ಉಳಿದ ನಂಬರಿನ ಉಳಿದ 
ಜಮೀನು ಜಮೀನು 
24. | 1) ಬಿ. ಮಂಜಪ್ಪ ಬಿನ್‌ ಹೆಚ್‌.ಬಿ. ರೇವಣಪ್ಪ (3-39) ಸ್ವಂತ | 601ಪೈಕಿ | ಖುಷ್ಕಿ ಇದೇ ಸರ್ವೆ ಇದೇ ಸರ್ವೆ 63 61/2 0-14 0-84 
2) ಹೆಚ್‌.ಬಿ. ರೇವಣಪ್ಪ ಬಿನ್‌ ಬಸಪ್ಪ (3-39) ನಂಬರಿನ ಉಳಿದ ನಂಬರಿನ ಉಳಿದ 
ಜಮೀನು ಜಮೀನು 
25. | 1) ಮುದುಕಪ್ಪ ಬಿನ್‌ ಗುತ್ಯಪ್ಪ (1-18) ಸ್ವಂತ 63 ಪೈಕಿ ಖುಷ್ಕಿ ಇದೇ ಸರ್ವೆ ಇದೇ ಸರ್ವೆ 64 61 1-00 2-25 
2) ಕೆ.ಬಿ. ನಿಂಗಮ್ಮ ಕೋಂ ಬೀರಪ್ಪ (1-18) ನಂಬರಿನ ಉಳಿದ ನಂಬರಿನ ಉಳಿದ 
3) ಕೆ.ಬಿ. ಶಾರದ ಜಮೀನು ಜಮೀನು 
$ ಗುತ್ಯಪ್ಪ (1-18) 
5) ಚಂದ್ರಶೇಖರಪ್ಪ ಬಿನ್‌ ರೇವಣಸಿದ್ದಪ್ಪ (1-18) 
6) ರೇಣುಕಮ್ಮಕೋಂ ಕೆ.ಜಿ. ಕರಿಸಿದ್ದಪ್ಪ (1-18) 
7) ಚಂದ್ರಪ್ಪ ಬಿನ್‌ ಕರಿಯಪ್ಪ (1-19) 
8) ಕೆಂಚಮ್ಮ ಕೋಂ ಹನುಮಂತಪ್ಪ (1-18) 
26. | 1) ಪಿ.ಸಿ. ರೇವಣಸಿದ್ದಪ್ಪ ಬಿನ್‌ ರುದ್ರಗೌಡ (3-00) ಸ್ವಂತ 64 ಪೈಕಿ ಖುಷ್ಕಿ ಇದೇ ಸರ್ವೆ ಇದೇ ಸರ್ವೆ 65 63 0-20 1-33 
2) ಜಿ.ಆರ್‌. ಬಸವರಾಜಪ್ಪ ಬಿನ್‌ ರುದ್ರಗೌಡ (3-00) ನಂಬರಿನ ಉಳಿದ ನಂಬರಿನ ಉಳಿದ 
3) ಸಂಗಪ್ಪ ಬಿನ್‌ ಮಲ್ಕಪ್ಪ (5-20) ಜಮೀನು ಜಮೀನು 













































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ೬೧ 
1 2. 3 6 7 8 9 10 11 
27. | 1) ಹಳ್ಳಿ ಗುಡ್ಡಪ್ಪ ಬಿನ್‌ ಮರಿಯಪ್ಪ (0-35) ಸ್ವಂತ 65/ ಪೈಕಿ ಇದೇ ಸರ್ವೆ ಇದೇ ಸರ್ವೆ 65/1 64 0-15 0-27 

2) ಶಿವರಾಜ ಮೈ.ಗಾ. ತಂದೆ ಬಸವರಾಜಪ್ಪ (0-10) ನಂಬರಿನ ಉಳಿದ ನಂಬರಿನ ಉಳಿದ 
3) ಹಾಲೇಶಪ್ಪ ಬಿನ್‌ ಶಾಂತಮ್ಮ (0-20) ಜಮೀನು ಜಮೀನು 
4) ಹಾಲೇಶಪ್ಪ ಮೈ.ಗಾ. ತಾಯಿ ಹಾಲಮ್ಮ 
5) ಹಾಲಮ್ಮ ಕೋಂ ರುದ್ರಪ್ಪ (0-20) 
6) ಮಲ್ಕಪ್ಪ ಬಿನ್‌ ಗಿರಣಿಬಸಪ್ಪ, ಹರಿಹರ (4-29) 
28. | 1) ಸಂಗಪ್ಪ ಬಿನ್‌ ಮಲ್ಕಪ್ಪ (2-00) ಸ್ವಂತ 65/1 ಪೈಕಿ ಇದೇ ಸರ್ವೆ ಇದೇ ಸರ್ವೆ 66 65/2 0-08 0-60 
2) ಜಿ.ಆರ್‌. ವೀರೇಶ ಬಿನ್‌ ರುದ್ರಗೌಡ (2-13) ನಂಬರಿನ ಉಳಿದ ನಂಬರಿನ ಉಳಿದ 
3) ಹಾವನೂರು ಸಂಗಪ್ಪ ಬಿನ್‌ ಮಲ್ಕಪ್ಪ (2-07) ಜಮೀನು ಜಮೀನು 
29. | 1) ಎಂ.ಹೆಚ್‌. ನಾಗರಾಜ ಬಿನ್‌ ದೊಡ್ಡ ಹಾಲಪ್ಪ (2-00) ಸ್ವಂತ 66/2 ಪೈಕಿ ಇದೇ ಸರ್ವೆ ಇದೇ ಸರ್ವೆ 68 65 0-32 2-04 
2) ಎಂ.ಹೆಚ್‌. ಬಸವರಾಜಪ್ಪ ಬಿನ್‌ ದೊಡ್ಡ ಹಾಲಪ್ಪ ನಂಬರಿನ ಉಳಿದ ನಂಬರಿನ ಉಳಿದ 
3) ಬಸವರಾಜಪ್ಪ ಬಿನ್‌ ಗೊಳೆಪ್ಪ ಗದ್ದಿಗೆಮಠ (2-09 ಜಮೀನು ಜಮೀನು 
30. | ಕೊಟ್ರ ಬಸಪ್ಪ ಬಿನ್‌ ರೇವಣಸಿದ್ದಪ್ಪ ಸ್ವಂತ 68 ಪೈಕಿ ಇದೇ ಸರ್ವೆ ಇದೇ ಸರ್ವೆ 68/2 66 0-04 0-27 
ನಂಬರಿನ ಉಳಿದ | ನಂಬರಿನ ಉಳಿದ 
ಜಮೀನು ಜಮೀನು 
31. | ಭೀಷ್ಟಣ್ಣರ ಶಿದ್ದಿಂಗಪ್ಪ ಹನ್ಮಂತಗೌಡ ಬಿನ್‌ ಹನ್ನಂತಗೌಡ ಅವರಾವತಿ ಸ್ವಂತ 68 ಪೈಕಿ ಇದೇ ಸರ್ವೆ ಇದೇ ಸರ್ವೆ 68/1 68/4 0-10 0-68 
ನಂಬರಿನ ಉಳಿದ | ನಂಬರಿನ ಉಳಿದ 
ಜಮೀನು ಜಮೀನು 
32. | ರೇವಣಸಿದ್ದಪ್ಪ ಬಿನ್‌ ಗುರುಸಿದ್ದಪ್ಪ ಸ್ವಂತ 68 ಪೈಕಿ ಇದೇ ಸರ್ವೆ ಇದೇ ಸರ್ವೆ 68/3 68/2 0-12 0-82 
ನಂಬರಿನ ಉಳಿದ | ನಂಬರಿನ ಉಳಿದ 
ಜಮೀನು ಜಮೀನು 
33. | 1) ಕೆ. ಉಮಾಪತಿ ಬಿನ್‌ ಸಿದ್ದಪ್ಪ ಸ್ವಂತ 68 ಪೈಕಿ ಇದೇ ಸರ್ವೆ ಇದೇ ಸರ್ವೆ 69 68/1 0-04 0-27 
2) ಶಿದ್ದಿಂಗಪ್ರ ಬಿನ್‌ ಕೆ. ಉಮಾಪತಿ ನಂಬರಿನ ಉಳಿದ | ನಂಬರಿನ ಉಳಿದ 
ಜಮೀನು ಜಮೀನು 
34. | 1) ಹೆಚ್‌. ಮಂಜುನಾಥ್‌ ಬಿನ್‌ ಹೊಳೆಯಪ್ಪ, ಅಮರಾವತಿ ಸ್ವಂತ 69 ಪೈಕಿ ಇದೇ ಸರ್ವೆ ಇದೇ ಸರ್ವೆ 61/1 68 0-10 0-63 
2) ಮಹಾರುದ್ರಪ್ಪ ಬಿನ್‌ ವೀರಪ್ಪ ನಂಬರಿನ ಉಳಿದ | ನಂಬರಿನ ಉಳಿದ 
ಜಮೀನು ಜಮೀನು 
35. | ) ಕೆ. ಉಮಾಪತಿ ಬಿನ್‌ ಸಿದ್ದಪ್ಪ ಸ್ವಂತ 69 ಪೈಕಿ ಇದೇ ಸರ್ವೆ ಇದೇ ಸರ್ವೆ 70 69/3 0-09 0-56 
2) ಶಿದ್ದಿಂಗಪ್ಪ ಬಿನ್‌ ಕೆ. ಉಮಾಪತಿ ನಂಬರಿನ ಉಳಿದ | ನಂಬರಿನ ಉಳಿದ 
ಜಮೀನು ಜಮೀನು 
36. | 1) ಕೆ. ಉಮಾಪತಿ ಬಿನ್‌ ಸಿದ್ದಪ್ಪ ಸಂತ 70/1ಬಿ ಇದೇ ಸರ್ವೆ ಇದೇ ಸರ್ವೆ 701ಎ 69 0-10 0-60 
2) ಶಿದ್ಲಿಂಗಪ್ಪ ಬಿನ್‌ ಕೆ. ಉಮಾಪತಿ ನಂಬರಿನ ಉಳಿದ | ನಂಬರಿನ ಉಳಿದ 
ಜಮೀನು ಜಮೀನು 





































































































೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೬ 
1 2 ೨ 4 6 7 8 9 10 11 
37. | 1) ಕೆ. ಉಮಾಪತಿ ಬಿನ್‌ ಮಲ್ಕೇನಪ್ಪರ ಶಿದ್ದಪ್ಪ ಸ್ವಂತ 701ಎ ಇದೇ ಸರ್ವೆ ಇದೇ ಸರ್ವೆ 71 701ಬಿ 0-09 0-54 

2) ಶಿದ್ದಿಂಗಪ್ಪ ಬಿನ್‌ ಕೆ. ಉಮಾಪತಿ ನಂಬರಿನ ಉಳಿದ | ನಂಬರಿನ ಉಳಿದ 
ಜಮೀನು ಜಮೀನು 
38. | ವಿಶ್ವನಾಥ ಭೂತೆ ಬಿನ್‌ ನಾಗೋಸಾಭೂತೆ ಸ್ಪಂತ 71/2 ಇದೇ ಸರ್ವೆ ಇದೇ ಸರ್ವೆ 74 70 0-04 0-24 
ನಂಬರಿನ ಉಳಿದ | ನಂಬರಿನ ಉಳಿದ 
ಜಮೀನು ಜಮೀನು 
39. | 1) ಸರೋಜಮ್ಮ ಕೋಂ ಮಹಲಿಂಗಪ್ಪ (1-22) ಸಂತ 74 ಪೈಕಿ ಇದೇ ಸರ್ವೆ ಇದೇ ಸರ್ವೆ 75 71 1-00 2-42 
2) ಬಸವರಾಜ ಬಿನ್‌ ಲೇಟ್‌ ಪೂವಂತರ ಸೋಮಣ್ಣ (1-22) ನಂಬರಿನ ಉಳಿದ ನಂಬರಿನ ಉಳಿದ 
3) ಸುಂದರಿ ಬಾಯಿ ಕೋಂ ಗಣಪತಿ ಭಟ್ಟ (1-22) ಜಮೀನು ಜಮೀನು 
4) ನೀಲಮ್ಮ ಕೋಂ ಕಾಮಣ್ಣ (2-13) 
5) ಬಸವರಾಜ ತಾಯಿ ಚನ್ನವೀರಮ್ಮ 
6) ಕೊಟ್ರಪ್ಪ ತಾಯಿ ಚನ್ನವೀರಮ್ಮ (2-13) 
40. | 1 ಎಸ್‌.ಬಿ. ಕುಸುಮಶೆಟ್ಟಿ ಬಿನ್‌ ಎಸ್‌.ಬಿ. ಪಂಪಣ್ಣಶೆಟ್ಟಿ (6-22) ಸ್ವಂತ 75/1 ಪೈಕಿ ಇದೇ ಸರ್ವೆ ಇದೇ ಸರ್ವೆ 752 74 0-28 1-70 
2) ಬಿ. ಪರಮೇಶ್ವರಪ್ಪ ಬಿನ್‌ ನಾಗೇಂದ್ರಚಾರಿ (0-18) ನಂಬರಿನ ಉಳಿದ | ನಂಬರಿನ ಉಳಿದ 
3) ಸುನಂದಮ್ಮ ಕೋಂ ಚಂದ್ರಶೇಖರಯ್ಯ (1-18) ಜಮೀನು ಜಮೀನು 
41. | 1) ಬಿ. ಪರಮೇಶ್ವರಪ್ಪ ಬಿನ್‌ ನಾಗೇಂದ್ರಚಾರಿ (0-14) ಸ್ವಂತ 75/2 ಪೈಕಿ ಇದೇ ಸರ್ವೆ ಇದೇ ಸರ್ವೆ ಗಂಗನರಸಿ 751 0-14 0-87 
2) ಚಂದ್ರಪ್ಪ ಬಿನ್‌ ನಾಗೇಂದ್ರಪ್ಪ (0-18) ನಂಬರಿನ ಉಳಿದ | ನಂಬರಿನ ಉಳಿದ ಗ್ರಾಮದ 
3) ವಿರುಪಾಕ್ಷಪ್ಪ ಬಿನ್‌ ಮುದ್ದಿಬಸಪ್ಪ (0-18) ಜಮೀನು ಜಮೀನು ಗಡಿ 
4) ಎಸ್‌.ಟಿ. ಕುಸುಮಶೆಟ್ಟಿ ಕೋಂ ಎಸ್‌.ಟಿ. ಪಂಪಣ್ಣ ಶೆಟ್ಟಿ 
(3-18) 
ಒಟ್ಟು 18-15 
ಪಿ.ಆರ್‌. 36 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಆರ್‌()ಎಲ್‌ಎಕ್ಕೂ:ಎಸ್‌ಆರ್‌ 9704-05, ದಿನಾಂಕ: 27ನೇ ಜನವರಿ 2006 
ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆ ಎಂದು ಸರ್ಕಾರಕ್ಕೆ ಕಂಡು 
ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894 ರ 1)ರ 4ನೇ ಪ್ರಕರಣದ ಉಪ ಬಂಧಗಳ ಮೇರೆಗೆ ಅನುಸಾರವಾಗಿ 
ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2ನೇ ಉಪ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ೬೩ 





ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ ಅಧಿನಿಯಮದ 
5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ ಕಂಇ 31 ಭೂಸ್ವಾಳ 2002 ದಿ. 4.6.2002) 

ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ರವರ 
ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳಿಗೆ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ 
ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 










































































ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು : ಹೊನ್ನಾಳಿ ಹೋಬಳಿ : ಕಸಬಾ ಗ್ರಾಮ : ಹತ್ತೂರು 
ಕ್ರ. ಖಾತೆದಾರರ ಹೆಸರು ಸರ್ವೆ ನಂ. | ಅನುಭವದಾರರ | ತರಹೆ ಚೆಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಹೆಸರು ವಿವರ 
ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1. | ಆಶ್ರಯ ಯೋಜನೆಯ ಅಡಿಯಲ್ಲಿ ಮನೆ ದಳಕ್ಕೆ ಆಕ್ಟೆಯರ್‌ 3 ಸ್ವಂತ ನಿವೇಶನ ನಿವೇಶನ ಸ.ನಂ. 4 ಸ.ನಂ. 2 ರಸ್ತೆ 1-10 | 
ಆಗಿದೆ. ಹಕ್ಕು ಪತ್ರ ಪಡೆದ ನಿವೇಶನದಾರರ ವಿವರ ನಂ. ನಂ. 54 
1. ಬಿ. ಕುಬೇರಪ್ಪ ಬಿನ್‌ ಈರಪ್ಪ 3 5 ನಿವೇಶನ 6 ನಿವೇಶನ 4 ನಿವೇಶನ 22 ರಸ್ತೆ 30x40 ಅಡಿ 
2. ಕೆ. ಈಶ್ವರಪ್ಪ ಬಿನ್‌ ಮರಿಲಿಂಗಪ್ಪ 3 6 ನಿವೇಶನ 7 ನಿವೇಶನ 5 ನಿವೇಶನ 21 ರಸ್ತೆ 30x40 ಅಡಿ 
3. ಕೆ. ಈಶ್ವರಪ್ಪ ಬಿನ್‌ ಕರಿತಿಮಪ್ಪ 3 7 ನಿವೇಶನ 8 ನಿವೇಶನ 6 ನಿವೇಶನ 20 ರಸ್ತೆ 30x40 ಅಡಿ 
4. ಬಿ. ನಿಂಗಪ್ಪ ಬಿನ್‌ ಬಸಪ್ಪ 3 8 ನಿವೇಶನ 9 ನಿವೇಶನ 7 ನಿವೇಶನ 19 ರಸ್ತೆ 30x40 ಅಡಿ 
5. ಎಂ. ಯೋಗೇಶ್ವರಪ್ಪ ಬಿನ್‌ ಸಿದ್ದಲಿಂಗಪ್ಪ 3 9 ನಿವೇಶನ 10 | ನಿವೇಶನ 8 ನಿವೇಶನ 18 ರಸ್ತೆ 30440 ಅಡಿ 
6. ಹೆಚ್‌. ಶಿವನಗೌಡ ಬಿನ್‌ ಮರಿಗೌಡಪ್ಪ 3 10 ನಿವೇಶನ 11 ನಿವೇಶನ 9 ನಿವೇಶನ 17 ರಸ್ತೆ 30440 ಅಡಿ 
7. ಪಿ. ಮರುಳಪ್ಪ ಬಿನ್‌ ಬಸಪ್ಪ 3 11 ನಿವೇಶನ 12 | ನಿವೇಶನ 10 | ನಿವೇಶನ 16 ರಸ್ತೆ 30x40 ಅಡಿ 
8. ಬಿ. ವೀರಪ್ಪ ಬಿನ್‌ ಭರ್ಮಪ್ಪ ಬಡಗಿ 3 12 ನಿವೇಶನ 13 | ನಿವೇಶನ 11 ನಿವೇಶನ 15 ಸ್ಮೆ 30x40 ಅಡಿ 
9. ಕೆ. ರಾಜಪ್ಪ ಬಿನ್‌ ದೊಡ್ಡ ತಿಮಪ್ಪ 3 16 ನಿವೇಶನ 15 | ನಿವೇಶನ 17 ಸ್ಮೆ ನಿವೇಶನ 11 30440 ಅಡಿ 
10. ಬಿ. ಗದಿಗೆಪ್ಪ ಬಿನ್‌ ಬಸವಣ್ಣಪ್ಪ 3 17 ನಿವೇಶನ 16 | ನಿವೇಶನ 18 ರಸ್ತೆ ನಿವೇಶನ 10 30440 ಅಡಿ 
11. ಕೆ. ಮರಿತಿಮಪ್ಪ ಬಿನ್‌ ತಿಮ್ಮಪ್ಪ 3 18 ನಿವೇಶನ 17 | ನಿವೇಶನ 19 ರಸ್ತೆ ನಿವೇಶನ 9 30x40 ಅಡಿ 
12. ಕೆ. ತಿಮಪ್ರ ಬಿನ್‌ ಬುದ್ಯಪ್ಪ 3 19 ನಿವೇಶನ 18 | ನಿವೇಶನ 20 ರಸ್ತೆ ನಿವೇಶನ 8 30x40 ಅಡಿ 
13. ಕೆ. ಮುದಿಗೌಡ ಬಿನ್‌ ದೊಡ್ಡ ತಿಮಪ್ಪ 3 20 ನಿವೇಶನ 19 | ನಿವೇಶನ 21 ರಸ್ತೆ ನಿವೇಶನ 7 30x40 ಅಡಿ 
14. ಎಂ. ಮೋಕ್ಷಪ್ಪ ಬಿನ್‌ ತಿಮ್ಮಪ್ಪ 3 21 ನಿವೇಶನ 20 | ನಿವೇಶನ 22 ರಸ್ತೆ ನಿವೇಶನ 6 30x40 ಅಡಿ 









































































































































೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೬ 
1 2 3 4 5 6 7 8 9 10 11 
15. ಬಿ. ಪಾಲಾಕ್ಷಪ್ಪ ಬಿನ್‌ ಸಣ್ಣತಿಮ್ಮಪ್ಪ 3 22 ನಿವೇಶನ 21 | ನಿವೇಶನ 23 ರಸ್ತೆ ನಿವೇಶನ 5 30X40 ಅಡಿ 
16. ಬಿ. ತಿಮ್ಮಪ್ಪ ಬಿನ್‌ ಶೇಖರಪ್ಪ 3 23 ನಿವೇಶನ 22 | ನಿವೇಶನ 24 ರಸ್ತೆ ನಿವೇಶನ 4 30x40 ಅಡಿ 
17. ಜಿ. ಓದಪ್ಪ ಬಿನ್‌ ಬಸಪ್ಪ 3 27 ನಿವೇಶನ 28 | ಸ.ನಂ.4 ಸ.ನಂ. 4 ರಸ್ತೆ 30x40 ಅಡಿ 
18. ಎಂ. ನಾಗರಾಜ ಬಿನ್‌ ಹಾಲಪ್ಪ 3 28 ನಿವೇಶನ 29 | ನಿವೇಶನ 27 ನಿವೇಶನ 45 ರಸ್ತೆ 30x40 ಅಡಿ 
19. ಎಂ. ಬಸವರಾಜಪ್ಪ ಬಿನ್‌ ಹಾಲಪ್ಪ 3 29 ನಿವೇಶನ 30 | ನಿವೇಶನ 28 ನಿವೇಶನ 44 ರಸ್ತೆ 30x40 ಅಡಿ 
20. ಜಿ.ಸಿ. ಮಹೇಶ್ವರಪ್ಪ ಬಿನ್‌ ಚನ್ನಬಸಪ್ಪ 3 30 ನಿವೇಶನ 31 | ನಿವೇಶನ 29 | ನಿವೇಶನ 43 ರಸ್ತೆ 3040 ಅಡಿ 
21. ದೊಡ್ಡ ತಿಮ್ಮಪ್ಪ ಬಿನ್‌ ತಿಮಪ್ಪ 3 31 ನಿವೇಶನ 32 | ನಿವೇಶನ 30 | ನಿವೇಶನ 42 ರಸ್ತೆ 3040 ಅಡಿ 
22. ಟಿ. ಚಂದ್ರಪ್ಪ ಬಿನ್‌ ದೊಡ್ಡತಿಮೃಪ್ಪ 3 32 ನಿವೇಶನ 33 ನಿವೇಶನ 31 ನಿವೇಶನ 41 ರಸ್ತೆ 30x40 ಅಡಿ 
23. ಟಿ. ಮಂಜಪ್ಪ ಬಿನ್‌ ಹನುಮಂತಪ್ಪ 3 33 ನಿವೇಶನ 34 ನಿವೇಶನ 32 ನಿವೇಶನ 40 ರಸ್ತೆ 30x40 ಅಡಿ 
24. ಹೆಚ್‌. ಜಯಪ್ಪ ಬಿನ್‌ ಮಹದೇವಪ್ಪ 3 41 ನಿವೇಶನ 40 ನಿವೇಶನ 42 ಸ್ಮ ನಿವೇಶನ 32 30x40 ಅಡಿ 
25. ಹೆಚ್‌. ಷಣ್ಮುಖಪ್ಪ ಬಿನ್‌ ತಿಮ್ಮಪ್ಪ 3 42 ನಿವೇಶನ 41 | ನಿವೇಶನ 43 ರಸ್ತೆ ನಿವೇಶನ 31 | 3040 ಅಡಿ 
26. ಕೆ. ಚಂದ್ರಪ್ಪ ಬಿನ್‌ ಮಹದೇವಪ್ಪ 3 43 ನಿವೇಶನ 42 | ನಿವೇಶನ 4 ರಸ್ತೆ ನಿವೇಶನ 30 30x40 ಅಡಿ 
27. ಕಾಯಕದ ನರಸಿಂಹಮೂರ್ತಿ ಬಿನ್‌ ಈಶ್ವರಪ್ಪ 3 44 ನಿವೇಶನ 43 ನಿವೇಶನ 45 ರಸ್ತೆ ನಿವೇಶನ 29 30x40 ಅಡಿ 
28. ಎ.ಕೆ. ಕರಿಬಸಪ್ಪ ಬಿನ್‌ ಚೌಡಪ್ಪ 3 45 ನಿವೇಶನ 44 | ನಿವೇಶನ 27 ಸ್ಮ ನಿವೇಶನ 20 30440 ಅಡಿ 
29. ಬಿ. ಚಂದ್ರಪ್ಪ ಬಿನ್‌ ಹನುಮಪ್ಪ 3 51 ನಿವೇಶನ 50 | ಸ.ನಂ.3 ನಿವೇಶನ 55 ರಸ್ತೆ 3040 ಅಡಿ 
30. ಎ.ಕೆ. ನಾಗಪ್ಪ ಬಿನ್‌ ಮಲ್ಲಪ್ಪ ಎ.ಕೆಎ 3 55 ನಿವೇಶನ 54 | ನಿವೇಶನ 56 ಸ.ನಂ.2 ನಿವೇಶನ 51 30X40 ಅಡಿ 
31. ಎ.ಕೆ. ಶಿವಮೂರ್ತಿ ಬಿನ್‌ ಗುಡ್ಡಪ್ಪ 3 56 ನಿವೇಶನ 55 ನಿವೇಶನ 59 ಸ.ನಂ.4 ಸ.ನಂ. 3ರ 30x40 ಅಡಿ 
ಖಾಲಿ ಜಾಗ 

32. ಎ.ಕೆ. ಮಂಜಪ್ಪ ಬಿನ್‌ ಮೈಲಪ್ಪ ಎ.ಕೆ. 3 57 ನಿವೇಶನ 56 | ನಿವೇಶನ 58 | ಸ.ನಂ.4 ರಸ್ತೆ 3040 ಅಡಿ 
33. ಸಿದ್ದಲಿಂಗಪ್ಪ ಬಿನ್‌ ನಿಂಗಪ್ಪ ಎ.ಕೆ. 3 58 ನಿವೇಶನ 59 | ಸ.ನಂ.4 ಸ.ನಂ. 4 ರಸ್ತೆ 3040 ಅಡಿ 

ದ್ರ 1. __ ಶಾಂತಮ್ಮ ಕೋಂ ಹನುಮಂತಪ್ಪ 
2. ಕುಸುಮಮ್ಮಕೊಂ ಹೆಚ್‌. ಶಂಕ್ರಪ್ಪ 22 ಸ್ವಂತ ಖುಷ್ಕಿ | ಸ.ನಂ.23 | ಸ.ನಂ. 20 ದಾರಿ ಹಳ್ಳ 4-22 9-70 
3. ಹೆಚ್‌. ಜಯಪ್ಪ ಬಿನ್‌ ಹನುಮಂತಪ್ಪ ಖರಾಬು 0-10 
4. ಅನ್ನಪೂರ್ಣಮ್ಮ ಕೋಂ ಸುಭಾಷ್‌ ಚಂದ್ರ 

ಒಟ್ಟು 6-02 
ಜುಮ್ಲಾ 6 ಎಕರೆ 02 ಗುಂಟೆ 
ಪಿ.ಆರ್‌. 37 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ. 





